ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಗ್ರಂಥಾಲಯ ಇಲಾಖೆಗೆ ಸಂದಾಯವಾಗಬೇಕಾಗಿರುವ ಸೆಸ್‌ 
ಶ್ರೀ ಬಿ. ಕೆ. ಹರಿಪ್ರಸಾದ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು ) - 
466 (487) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) 2019-2020ನೇ ಸಾಲಿನಲ್ಲಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಗ್ರಂಥಾಲಯ ಇಲಾಖೆಗೆ 


ಸಂದಾಯವಾಗಬೇಕಾಗಿರುವ ಸೆಸ್‌ನ ಪ್ರಮಾಣವೆಷ್ಟು; ಬಾಕಿ ಇರುವ ಸೆಸ್‌ನ ಪ್ರಮಾಣವೆಷ್ಟು; 


(ಆ) ಓದುವ ಸಂಸ್ಥತಿಯನ್ನು ಬೆಳೆಸುವುದಕ್ಲೆ ಮತು ಗ್ರಂಥಾಲಯಗಳ ಅಭಿವೃದಿಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 
) [<1 ರು er¥L) r) (ನ P) ) 


